ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 


ಶ್ರೀಮತಿ ವೀಣಾ ಅಚ್ಚಯ್ಯ ಎಸ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 144 (97) 
ಉತ್ತರಿಸಬೇಕಾದ ದಿನಾಂಕ 03.03.2020 
ಕ್ರಸಂ ಪಶ್ನೆ ಉತ್ತರ 
I ಕೊಡಗು `ಜಿಳ್ಲೆಯಲ್ಲಿ'ಹಲವಾರು ಪ್ರಾಢಮಕ 
ಕೃಷಿ ಪತ್ತಿನ ಸಹಕಾರ ಸಂಘಗಳು ಭತಿ 
ಹೊಸದಾಗಿ ಕಟ್ಟಡ ನಿರ್ಮಾಣ 


ಮಾಡಿಕೊಳ್ಳಲು ಸ್ವಂತ ಆರ್ಥಿಕ ಬಲವಿಲ್ಲದೆ 
ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿವೆಯೇ? 


ಬಂದಿದ್ದಲ್ಲಿ "ಪ್ರಸಕ್ತ `` ಆರ್ಥಿಕ ವರ್ಷದಲ್ಲಿ 
ಜಿಲ್ಲೆಯಲ್ಲಿನ ಎಷ್ಟು ಪ್ರಾಥಮಿಕ ಕೃಷಿ ಪತ್ತಿನ 
ಸಹಕಾರ ಸಂಘಗಳಿಗೆ ಹೊಸ ಕಟ್ಟಡ 
ನಿರ್ಮಾಣಕ್ಕೆ ಆರ್ಥಿಕ ಸೌಲಭ್ಯ 
ಒದಗಿಸಲಾಗಿದೆ? (ವಿವರ ನೀಡುವುದು) 


ಕೊಡಗು ಜಿಲ್ಲೆಯಲ್ಲಿ ಒಟ್ಟು 73 ಪ್ರಾಥಮಿಕ ಕೃಷಿ ಪತ್ತಿನ 
ಸಹಕಾರ ಸಂಘಗಳು ಕಾರ್ಯನಿರ್ವಹಿಸುತ್ತಿದ್ದು, ಈ ಪೈಕಿ 
71 ಸಹಕಾರ ಸಂಘಗಳು ಸ್ವಂತ ಕಟ್ಟಡವನ್ನು 
ಹೊಂದಿರುತ್ತದೆ. ಉಳಿದ 2 ಪ್ರಾಥಮಿಕ ಕೃಷಿ ಪತ್ತಿನ 
ಸಹಕಾರ ಸಂಘಗಳು ಹೊಸದಾಗಿ ಕಟ್ಟಡ ನಿರ್ಮಾಣ 
ಮಾಡಿಕೊಳ್ಳಲು ಸ್ಪಂತ ಆರ್ಥಿಕ ಬಲವಿಲ್ಲದಿರುವುದು 


ವರದಿಯಾಗಿರುತ್ತದೆ. 


ಆದರೆ, ಪ್ರಸಕ್ತ 2019-20ನೇ ಸಾಲಿನಲ್ಲಿ ಆಯವ್ಯಯದಲ್ಲಿ 
ಅವಕಾಶವಿಲ್ಲದ ಕಾರಣ ಕೊಡಗು ಜಿಲ್ಲೆಯಲ್ಲಿರುವ 
ಯಾವುದೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ 
ಹೊಸ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ಒದಗಿಸಿರುವುದಿಲ್ಲ. 


ಸಿಒ 78 ಸಿಎಲ್‌ಎಸ್‌ 2020 


ಮಧ PR NU 


(ಎಸ್‌.ಟಿ ಸೋಮಶೇಖರ್‌) 
ಸಹಕಾರ ಸಚಿವರು 


